ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತೆರಡನೆಯ ಅಧಿವೇಶನ 
ಗುರುವಾರ, ದಿನಾಂಕ : 10 ನೇ ಡಿಸೆಂಬರ್‌, 2020 
ಕೇಂದ್ರದಿಂದ ರಾಜ್ಯಕ್ಕೆ ಬರಬೇಕಾದ ಜಿ. ಎಸ್‌. ಟಿ. ಕುರಿತು 
ಶ್ರೀ ಆರ್‌. ಬಿ. ತಿಮ್ಮಾಪುರ(ವಿಧಾನಸಭೆಯಿಂದ ಚುನಾಯಿತರಾದವರು) - 
369 (500) ಮಾನ್ಯ ಮುಖ್ಯಮಂತ್ರಿಗಳು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ - 


(ಅ) ಕಳೆದ ಎರಡು ವರ್ಷಗಳಲ್ಲಿ ಕೇಂದ್ರದಿಂದ ರಾಜ್ಯಕ್ಕೆ ಬರಬೇಕಾದ ಜಿ. ಎಸ್‌. ಟಿ ಮೊತ್ತ ಸಕಾಲದಲ್ಲಿ ಬಂದಿದೆಯೇ; (ಮಾಹಿತಿ 
ಒದಗಿಸುವುದು) 


(ಆ) ಕೊರೋನಾ ಸಂದರ್ಭದಲ್ಲಿ ಕೇಂದ್ರದಿಂದ ರಾಜ್ಯಕ್ಕೆ ಬರಬೇಕಾದ ಜಿ. ಎಸ್‌. ಟಿ ತೆರಿಗೆ ಹಣ ಸಕಾಲದಲ್ಲಿ ಬಾರದ ಕಾರಣ 


ರಾಜ್ಯಕ್ಕೆ ಆದ ಹಾನಿಯ ಪ್ರಮಾಣವೆಷ್ಟು; 


(ಇ) ಇದರಿಂದ ಉಂಟಾದ ಹಾನಿಯ ಪರಿಹಾರಕ್ಕೆ ರಾಜ್ಯ ಸರ್ಕಾರ ಕೇಂದ್ರದೊಂದಿಗೆ ನಡೆಸಿರುವ ಪತ್ರ ವ್ಯವಹಾರಗಳೇನು? 


